ಲಿಖಿತ ಮೂಲಕ ಉತರಿಸುವ 
ಪುಶ್ನೆ 


ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತಮೂರನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ : 01 ನೇ ಫೆಬ್ರವರಿ, 2020 


ಖಾಸಗಿ ವಿದ್ಯಾಸಂಸ್ಥೆಗಳು ಅಗ್ನಿ ಶಾಮಕ ಹಾಗೂ ಕಟ್ಟಿಡ ಸುಸ್ಥಿತಿ ಬಗ್ಗೆ 


ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮ ನಿರ್ದೇಶನ ಹೊಂದಿದವರು) - 


110 (105) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ಖಾಸಗಿ ವಿದ್ಯಾ ಸಂಸ್ಥೆಗಳು ಅಗ್ನಿಶಾಮಕ ಹಾಗೂ ಕಟ್ಟಿಡ ಸುಸ್ಥಿತಿ ಧೃಢೀಕರಣ ಪತ್ರವನ್ನು ಪಡೆಯಲು 
ಇಚಜ್ನಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಧೃಢೀಕರಣ ಪತ್ರವು ಖಾಸಗಿ ವಿದ್ಯಾ ಸಂಸ್ಥೆಗಳಿಗೆ ಮಾತ್ರ ಅನ್ನಯಿಸುತ್ತದೆಯೇ ; ಅಥವಾ ಸರ್ಕಾರಿ 
ಎಐದ್ಯಾಸಂಸ್ಥೆಗೂ ಅನ್ನಯಿಸುತ್ತದೆಯೇ? ಸಂಪೂರ್ಣ ವಿವರ ಒದಗಿಸುವುದು) 


